ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಎದ ET ಸಂಖ್ಯೆ | 1006 


ಸದಸ್ಯರ ಹೆಸರು ಶ್ರೀ ಹೆಜ್‌.ಎಂ.ರಮೇಶ ಗೌಡ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

ಉತರಸವಣಾವ ದಿನಾಂಕ" 21.09.2021 

ಉತ್ತರಿಸುವ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ ಮತ್ತು 


ಮಕ್ಕಳ ಅಭಿವೃದ್ದಿ ಮತ್ತು ವಿಕಲಚೇತನರ, ಹಿರಿಯ 
ನಾಗರಿಕರ ಸಬಲೀಕರಣ ಸಚಿವರು. 


ಕ್ರ.ಸಂ ಪ್ರಶ್ನೆ ಉತ್ತರ 
ಅ) | ರಾಜ್ಯದಲ್ಲಿ ಗಣಿ 
ಇಲಾಖೆಯಿಂದ ಪರವಾನಗಿ ಬಂದಿರುತ್ತದೆ. 
ಪಡೆಯಡದೆ- ಗಣಿಗಾರಿತೆ ’ 
ನಡೆಸುತ್ತಿರುವುದು ಸರ್ಕಾಠದ 
- | ಗಮನಕ್ಕೆ ಬಂದಿದೆಯೇ; | 
"1 ಆ | ಅಕ್ರಮವಾಗಿ ಗಣಿಗಾರಿಕೆ | ಅಕ್ರಮ ಗಣಿ / ಕಲ್ಲು ಗಣಿಗಾರಿಕೆ ನಡೆಸುವವರ ವಿರುದ್ಧ 
| ನಡೆಸುತ್ತಿರುವವರ ವಿರುದ್ದ | ಎಂ.ಎಂ. (ಡಿಷಆರ್‌್‌ ಕಾಯ್ದೆ 1957 ಹಾಗೂ 
ಯಾವ ರೀತಿ ಕ್ರಮ |ಕೆ.ಎಂ.ಎಂ.ಸಿ.ಆರ್‌ 1994 ರಂತೆ ಮೊಕದ್ದಮೆಗಳನ್ನು 
1 ೨-| ಕೈಗೊಳ್ಳಲಾಗಿದೆ; ---'(ವಿಪರ | ದಾಖಲಿಸಲು: ಹಾಗೂ ದಂಡ ವಿಧಿಸಿ ಸಂಗ್ರಹಿಸಲು ಕ್ರಮ 
|] ನೀಡುವುದು) '” | ವಹಿಸಲಾಗುತ್ತಿದೆ. 
ಇ) |ಅಕ್ರುಮ "| ಅಕ್ರಮ'ಗಣಿ 1 ಕಲ್ಲು ಗಣಿಗಾರಿಕೆ ನಡಸುವವರ ವಿರುದ್ಧ 
ಗಣಿಗಾರಿಕೆಯಿಂದ ಎಂ.ಎಂ. (ಡಿಷಆರ್‌) ಕಾಯ್ದೆ, 1957 ಹಾಗೂ ಕೆ.ಎ೦.ಎಂ. ಸಿ. 


ಸರ್ಕಾರದ ಬೊಕ್ಕಸಕ್ಕೆ | ವಿಯಮಗಳು, 1994ರ ನಿಯಮಗಳಂತೆ ಮೊಕದ್ದಮೆ ಗಳನ್ನು 
ಆಗಿರುವ ನಷ್ಟ ಎಷ್ಟು; ದಾಖಲಿಸಲು ಹಾಗೂ ದಂಡ ವಿಧಿಸಿ ಸಂಗ್ರಹಿಸಲು ಕ್ರಮ 
(ಜಿಲ್ಲಾವಾರು " ವಿವರ! ವಹಿಸಲಾಗುತ್ತಿದೆ. 
ನೀಡುವುದು) | ಈಬಗ್ಗೆ ಕಳೆದಂ3 ವರ್ಷಗಳಲ್ಲಿ ಕೈಗೊಂಡ ಕ್ರಮಗಳ ವಿವರ 
| ಕೆಳಕಂಡಂತಿದೆ: 

ಮುಖ್ಯ ಖನಿಜ ಅಕ್ರಮ ಗಣಿಗಾರಿಳೆ-- 


ಕ್ರ. | ವರ್ಷ | ಪತ್ತೆಹಚ್ಚಿದ | ವಿಧಿಸಿದ | ದಾಖಲಿಸಿರುವ 
ಸಂ ಪ್ರಕರಣಗಳ | ದಂಡ ಮೊಕದ್ದಮೆ 
ಸಂಖ್ಯ (ರೊ. ಗಳು 
ಲಕಗಳಲ್ಲಿ) | 
1. |2018-19 05 2.00 01 
2. |2019-20 03 - 03 
3. 1 2020-21 0 - 01 
ಒಟ್ಟು 09 2.00 05 


ಅಕ್ರಮ ಕಲ್ಲುಗಣಿಗಾರಿಕೆ:- 
ಕ್ರ. | ವರ್ಷ ಪತ್ತೆಹಚ್ಚಿದ | ವಿಧಿಸಿದ | ದಾಖಲಿಸಿರುವ 
ಸಂ ಪ್ರಕರಣಗಳ '! ದಂಡ ಮೊಕದ್ದಮೆ 
ಸಂಖ್ಯೆ (ರೂ.ಲಕ್ಷ ಗಳು 

ಗಳಲ್ಲಿ) 
[1 2018-19 413 1213.37 108 


2. 


| 2019-20 286 | 90870 117 


3. 


| 2020-21 555 | 157662 149 


ಒಟ್ಟು 1234 | 3698.69 374 


ಈ) 


ಸರ್ಕಾರದಿಂದ .ಅಕುಮ 
ಗಣಿಗಾರಿಕೆ - ತಡೆಯಲು 
ಕೈಗೊಂಡ ಕ್ರಮಗಳೇನು? 


. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಖವನಿಜಗಳ್ನ|' 
ಗಣಿಗಾರಿಕೆಗಾಗಿ ಗಣಿ ಗುತ್ತಿಗೆಗಳನ್ನು ಪಾರದರ್ಶಕವಾಗಿ 


ಹರಾಜು ಮೂಲಕ ಮಂಜೂರು ಮಾಡಲಾಗುತ್ತಿದೆ. 


. ರಾಜ್ಯದಲ್ಲಿ ಮಂಜೂರು ಮಾಡಿರುವ ಕಲ್ಲು ಗಣಿಗುತ್ತಿಗೆ 


ಪ್ರದೇಶಗಳಲ್ಲಿ ಹಾಗೂ ಕಲ್ಲು ಗಣಿಗುತ್ತಿಗೆ ಪ್ರದೇಶವನ್ನು 
ಒತ್ತುವರಿ ಮಾಡಿ ನಿಯಮ ಉಲ್ಲಂಘಿಸಿ ಸಂಚಿತ ಆಡಿಟ್‌ 
ಪ್ರಮಾಣಕ್ಕಿಂತ ಅಧಿಕವಾಗಿ ಉಪಖವಿಜವನ್ನು ಉತ್ಪಾದಿಸಿ, 
ಸಾಗಾಣಿಕೆ ಮಾಡಿರುವುದನ್ನು ಕರ್ನಾಟಕ ರಾಜ್ಯ ದೂರ 
ಸಂವೇದಿ ಕೇ೦ದ್ರ (K5ಇ5A೦) ರವರಿಂದ ಕಲ್ಲುಗಣಿ ಗುತ್ತಿಗೆ 
ಪ್ರದೇಶಗಳ ಡ್ರೋಣ್‌ / ಡಿ.ಜಿ.ಪಿ.ಎಸ್‌ ಸರ್ವೆ ಕೈಗೊಂಡು 


- ಮೂಲ ಖನಿಜ ಉತ್ಪಾದನಾ ಸ್ಥಳದಲ್ಲಿ ರಾಜಧನ ಸೋರಿಕೆ 


ತಡೆಗಟ್ಟಿಲು ಕ್ರಮವಹಿಲಾಗುತ್ತಿದೆ. 


. Integrated Lease Management System (ILMS) version- 


॥ ಜಾರಿಗೊಳಿಸಲಾಗುತ್ತಿದ್ದು, ಅನಧಿಕೃತ ಖನಿಜ 
ಸಾಗಾಣಿಕೆಯನ್ನು ತಡೆಗಟ್ಟಲು ಖನಿಜ ಸಾಗಾಣಿಕಾ 
ವಾಹನಗಳಿಗೆ 65 ಅಳವಡಿಸಿ ಕೇಂದ್ರೀಕೃತವಾಗಿ 
ನಿಗಾವಹಿಸಲು ತಂತ್ರಾಂಶ ರೂಪಿಸಲಾಗುತ್ತಿದೆ. 

ಅನಧಿಕೃತ ಖನಿಜ ಸಾಗಾಣಿಕೆಯನ್ನು ಪತ್ತೆ ಹಚ್ಚಲು 
ಖನಿಜ ರವಾನೆ: ಪರವಾನಿಗೆ ಕಚ್ಡಾಯಗೊಳಿಸಲಾಗಿದ್ದು, 
ಖನಿಜ ರವಾನೆ ಪರವಾನಿಗೆ  ಖಶೇಷ ರಕ್ಷಣಾತ್ಮಕ 
ಹಾಳೆಯಲ್ಲಿ -ವಿತರಿಸಲಾಗುತ್ತಿದೆ..- RE 


ಮಂಜೂರಾದ ಗಣಿ/ಕಲ್ಲುಗಣಿ ಗುತ್ತಿಗೆ ಪ್ರದೇಶಗಳನ್ನು | 


ಹೊರತುಪಡಿಸಿ ಗುತ್ತಿಗೆ ಪ್ರದೇಶದ ಹೊರಭಾಗದಲ್ಲಿ 


.. ಒತ್ತುವರಿ ಮಾಡಿ. ಗಣಿಗಾರಿಕೆಯನ್ನು - -ನಡೆಸುವುವನ್ನು'|- -- 


ತಡೆಗಟ್ಟಿಲು 6eo-fencing ಅಳವಡಿಸಿ ನಿರ್ವಹಿಸಲು ಕ್ರಮ 
ಕೈಗೊಳ್ಳ ಲಾಗುತ್ತಿ (ANS 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಐ 21 ಎ೦ಂಎಂಎನ್‌ 0) N 


2014, ದಿನಾಂಕ: 21.01.2014 ರಂತೆ ಗಣಿ ಮತ್ತು ಖನಿಜ 
(ಅಭಿವೃದ್ದಿ ಮತ್ತು ನಿಯಂತ್ರಣ) ಕಾಯ್ಕೆ, 1957ರ ಕಲಂ 
21 ಮತ್ತು 22 ರಡಿ' ಹಾಗೂ ಕರ್ನಾಟಕ ಉಪಖವಿಜ 
ರಿಯಾಯಿತಿ ನಿಯಮಗಳು, 1994ರ ನಿಯಮ 43 ಮತ್ತು 46 
ರಂತೆ ಅನಧಿಕೃತ ಗಣಿಗಾರಿಕೆ, ಸಾಗಾಣಿಕೆ ಮತ್ತು ದಾಸ್ತಾನು 
ವಿರುದ್ಧ ಕ್ರಮವಹಿಸಲು, ಕಂದಾಯ, ಅರಣ್ಯ ಪೊಲೀಸ್‌ 
ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ 
ಅಧಿಕಾರವನ್ನು ಪುತ್ಯಾಯೋಜಿಸಲಾಗಿದೆ. 


"ಅನಧಿಕೃತ ಗಣಿಗಾರಿಕೆಯನ್ನು: ತಡೆಗಟ್ಟಲು ಖನಿಜ ರಕ್ಷಣಾ 


ಪಡೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


8. ಅನಧಿಕೃತ ಕಲ್ಲು ಗಣಿಗಾರಿಕೆ" / ಸಾಗಾಣಿಕೆಯನ್ನು 
.-ಬಿಯಂತ್ರಿಸಲು: ಜಿಲ್ಲಾ ಟಾಸ್ಕ್‌ ಪೋರ್ಸ್‌ (ಗಣಿ) 


ಸಮಿತಿಯಿಂದ . ರಾಜ್ಯದಲ್ಲಿ ಆಯಾಕಟ್ಟಿನ 
ಪ್ರದೇಶಗಳಲ್ಲಿ ತನಿಖಾ ಠಾಣೆಗಳನ್ನು ತೆರೆದು ಕಾರ್ಯ 
ನಿರ್ವಹಿ ಸಲಾಗುತ್ತಿದೆ. 


. ಅಲ್ಲದೆ ಆಯಾ ಜಿಲ್ಲಾ ವ್ಯಾಪ್ತಿಗಳಲ್ಲಿ ಜಿಲ್ಲಾ ಹಾಗೂ 
ತಾಲ್ಲೂಕು ಮಟ್ಟದ ಚಾಲಿತ" ದಳವನ್ನು 


ರಚಿಸಿಕೊಂಡು ಅನಧಿಕೃತ 'ಕಲ್ಲು ಗಣಿಗಾರಿಕೆ / 
ಸಾಗಾಣಿಕೆಯನ್ನು ನಿಯಂತಿಸಲಾಗುತ್ತಿದೆ. 


ಸ೦ಖ್ಯೆ ಸಿಐ 480 ಎ೦ಎಂಎನ್‌ 2021 


«0 


ee oN 


ಮಹಿಳಾ ಪತಮಕ್ತನ ಬನ್ನ ಸತ್ತು 
ವಿಕಲಚೇತನರ, ಹಿರಿಯ ನಾಗರಿಕರ 


ಸಬಲೀಕರಣ ಸಚಿವರು. 


